ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 
ಚುಕ್ಕೆ ರಹಿತ ಪಶ್ನೆ ಸಂಖ್ಯೆ 


ಶ್ರೀಕೆಟಿ ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ 
1582 


. ಉತ್ತರ ದಿನಾಂಕ 24.09.2021 
ಪಕ್ನೆ ಉತ್ತರ 
ಜಲ ಜೀವನ್‌ ಮಿಷನ್‌ ಯೋಜನೆ (1M)| ಜಲ ಜೀವನ್‌ ಮಿಷನ್‌ ಯೋಜನೆ (1M) ಆಗಸ್ಟ್‌ 15, 2019ರಂದು 
ಯಾವಾಗ ಜಾರಿಗೆ ಬಂದಿದೆ; ಇದರ | ಜಾರಿಗೆ ಬಂದಿದೆ. 2024ನೇ ವರ್ಷಡೊಳಗೆ ದೇಶದ ಪ್ರಶಿಯೊಬ್ಬ 
ರೂಪುರೇಷೆಗಳೇನು; ಇದರಲ್ಲಿ BRC/CRC | ನಾಗರೀಕನಿಗೂ ಪ್ರತಿ ದಿನ 55ಲೀ. ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ 
ಹುದ್ದೆಗಳ ಪ್ರಸ್ತಾಪ ಇಲ್ಲದಿರುವುದು ಸರ್ಕಾರದ ನೀರು ಪೂರೈಸಲು. ಪ್ರತಿ ಮನೆಗೆ ಕಾರ್ಯಾತ್ಮಕ ನಳ ಸಂಪರ್ಕ ' ಕಲ್ಲಿಸುವ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಯಾವಾಗ | ಮಹತ್ನಾಕಾಂಕ್ಷೆ ಹೊಂದಿದೆ. ಇದರಲ್ಲಿ BRC/CRC ಹುದ್ದೆಗಳ ಬಗ್ಗೆ 
ಬಂದಿದೆ. ಪ್ರಸ್ತಾಪ ಇಲ್ಲದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. 


ಸರ್ಕಾರದ ಗಮನಕ್ಕೆ ಬಂದ ನಂತರ ಇಲಾಖೆಯು 
ಕೇಂದ್ರ ಸರ್ಕಾರಕ್ಕೆ ಇದರ ಸಂಬಂಧ ಏಕೆ ಪತ್ರ 
ಬರೆದು ಪ್ರಸ್ತಾಪ ಮಾಡಿರುವುದಿಲ್ಲ; 


"ರಾಷ್ಟ್ರೀಯ ಜಲ ಜೀವನ್‌ ಮಿಷನ್‌' ಯೋಜನೆಯಲ್ಲಿ BRC ಮತ್ತು 
CRC ಸೇವೆಯ ಬಗ್ಗೆ ಮಾರ್ಗಸೂಚಿಯಲ್ಲಿ ಪರಿಕಲ್ಪನೆ ಇರುವುದಿಲ್ಲ. 


ಕ್ರಮಗಳಿನ್ನು ವಹಿಸಲಾಗಿದೆ. 


ಇದೆರಿಂಡ`₹0ರ0 ಗ್ರಾಮೀಣ ಪದವೀಧರ ಸಿಬ್ಬಂದಿಗಳ 
ಜೀವನ ಭವಿಷ್ಯ ಅತಂತ್ರವಾಗಿರುವುದು ಇಲಾಖೆಯ 
ಆಯುಕ್ತರ ಗಮನಕ್ಕೆ ಬರಲಿಲ್ಲವೇ; ಬಂದಿದ್ದಲ್ಲಿ ಯಾವ 


ಯೋಜನೆಯ 
ಕೆಲಸ 


ಕಂದ್ರೆ `ಪುರಸ್ಥೃ್ರತ ''ಜಲಜೀವನ್‌' ಮಿಷನ್‌ 
ಮಾರ್ಗಸೂಚಿಯಲ್ಲಿ ಔRC/CRCಗಳಗೆ ಸಂಬಂಧಪಟ್ಟಂತೆ 
ಕಾರ್ಯಗಳ ಕುರಿತು ಪ್ರಸ್ತಾಪ ಇರುವುದಿಲ್ಲ. 


Policy Decision ಇಲಾಖೆ ಅಥವಾ ಸರ್ಕಾರ 
ಮಾಡಬೇಕಾಗಿದ್ದು ಇಲ್ಲಿಯವರೆಗೂ BRC/CRC 
ಗಳ ವಿಚಾರದಲ್ಲಿ Policy Decision ಸರ್ಕಾರ 
ಮಾಡದಿರಲು ಕಾರಣಗಳೇನು;(ವಿವರವಾದ 
ಮಾಹಿತಿಯನ್ನು ನೀಡುವುದು) 


BRC ಮತ್ತು CRC ಸಂಯೋಜಕರುಗಳ ಸೇವೆಯನ್ನು 
ಹೊರಗುತ್ತಿಗೆ ಆಧಾರದ ಮೇಲೆ ಪಡೆಯಲಾಗಿದ್ದು, ರಾಷ್ಟ್ರೀಯ |' 
ಗ್ರಾಮೀಣ ಕುಡಿಯುವ ನೀರಿನ ಯೋಜಕೆಯು (NRDWP) 
ಮುಕ್ತಾಯಗೊಂಡಿರುವುದರಿಂದ ಸೇವೆಯಲ್ಲಿ ಮುಂದುವರೆಸಲು 
ಆಗಿರುವುದಿಲ್ಲ. 


 ಇಲಾಖೆ/ಣಲಾಖೆಯ ಆಯುಕ್ತರು/ಸರ್ಕಾರಕ್ಕೆ ಆಗುವ 


Policy Decisionನ್ನು ಸರ್ಕಾರ ಕರೆ ಮಾಡಿದ 
800 ಗ್ರಾಮೀಣ ಪದವೀಧರರ ಕುಟುಂಬಗಳಿಗೆ 
ಅನುಕೂಲವಾಗುತ್ತಿದೆಯೇ ಇದರಿಂದ 


ತೊಂದರೆಗಳೇನು; 


ರಾಷ್ಟ್ರೀಯ ಗ್ರಾಮೀಣ ಕುಡಿಯವ ನೇಕನ ಯೋನ 
(NRDWP)ಡಿ BRC ಮತ್ತು CRC ಸಂಯೋಜಕರ ಸೇವೆಯನ್ನು 
ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ಪಡೆಯಲಾಗಿದ್ದು, ಸದರಿ 
ಯೋಜನೆಯು ಮುಕ್ತಾಯಗೊಂಡಿರುವುದರಿಂದ ಸೇವೆಯಲ್ಲಿ 
ಮುಂದುವರೆಸಲು ಆಗಿರುವುದಿಲ್ಲ ಸದರಿ BRC ಮತ್ತು CRC 
ಸಂಯೋಜಕರ ಹುದ್ದೆಯಲ್ಲಿ ಮುಂದುವರೆಸಲು ಮಾನ್ಯ ಉಚ್ಛ 
ನ್ಯಾಯಾಲಯಕ್ಕೆ ಸಲ್ಲಿಸಿದ ರಿಟ್‌ ಅರ್ಜಿಗಳನ್ನು ಯೋಜನೆ 
ಮುಕ್ತಾಯಗೊಂಡಿರುವುದರಿಂದ ವಜಾಗೊಳಿಸಿರುತ್ತಾರೆ. 


¥ 


ಯಾವ ಕಾಲಮಿತಿಯಲ್ಲಿ Policy Decisionನ್ನು 
ಸರ್ಕಾರ ಮಾಡಲಾಗುವುದು? 


ಉದ್ಭ ವಿಸುವುದಿಲ್ಲ. 


ಸಂ:ಗ್ರಾಕುನೀ&ನ್ಯೇಇ 251 ಗ್ರಾನೀಸ(4)2021 


ಗ್ರಾಮೀಣಾಭಿವ್ನ ತ್ತು ಪಂಚಾಯತ್‌ ರಾಜ್‌ ಸಚಿವರು 
ಕನಸ್‌. ಈಶ್ವರಪ್ಪ - 
ಗ್ರಾಮೀಣಾಭಿವೃದ್ಧಿ ಮತ್ತು 


ಪಂಚಾಯತ ನ ಬಾಚ್‌ ಸಚಿಡರು 


